CPMG/ KA/BG-GPO/13/2003-2005 p ವಿಶ್ವಮಾನವ ವರ್ಷ 
A ಸತ್‌ A: 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೩೯ ಬೆಂಗಳೂರು, ಗುರುವಾರ, ಜುಲೈ ೧, ೨೦೦೪ (ಆಷಾಢ ೧೦, ಶಕ ವರ್ಷ ೧೯೨೬) ಸಂಚಿಕೆ ೨೭ 








ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 


ಪೌರ ಆಯುಕ್ತರು, ನಗರಸಭಾ ಕಾರ್ಯಾಲಯ, ರಾಮನಗರ 
ನಂ: ಎಂಯುಎನ್‌(೨)/ಸಿಆರ್‌/ಸಭೆ/8/2003-04, ದಿನಾಂಕ: 5ನೇ ಜೂನ್‌ 2004 
ನಗರಸಭಾವತಿಯಿಂದ ನಿಗದಿಪಡಿಸಿರುವ ವಿವಿಧ ರೀತಿಯ ಪರವಾನಿಗೆ ಫೀ ಹಾಗೂ ಇತರೆ ಶುಲ್ಕಗಳ ವಿವರಗಳು 
ರಾಮನಗರ ನಗರಸಭೆಯ ವ್ಯಾಪ್ತಿಯಲ್ಲಿ ವಿವಿಧ ರೀತಿಯ ಪರವಾನಿಗೆ ಫೀ ಹಾಗೂ ಇತರೇ ಶುಲ್ಕಗಳನ್ನು ಪುನರ್ವಿಮರ್ಶಿಸಿ 
ಜಾರಿಯಲ್ಲಿರುವ ಬೈಲಾಗಳ ರೀತ್ಯಾ ವಸೂಲು ಮಾಡಲು ದಿನಾಂಕ: 20.11.2003 ರಂದು ನಡೆದ ಸಭೆ ಠರಾವು 79ರ ತೀರ್ಮಾನದಂತೆ 
1.4.2004 ರಿಂದ ಜಾರಿಗೆ ನೀಡಿ ಸಾರ್ವಜನಿಕರ ಗಮನಕ್ಕೆ ಪ್ರಚುರಪಡಿಸಲಾಗಿದೆ. 









































ಭಾಗ - 1 
ಕ್ರಮ ವಿವರಗಳು ವಾರ್ಷಿಕವಾಗಿ 
ಸಂಖ್ಯೆ ಕೊಡಬೇಕಾದ ಲೈಸನ್ಸ್‌ 
ಶುಲ್ಕ ಪ್ರತಿ ಅಂಗಡಿಗಳಿಗೆ 
1 2 3 
1 | ಸೀಮೆ ಎಣ್ಣೆ ಪೆಟ್ರೋಲ್‌ ಡೀಸಲ್‌ ವ್ಯಾಪಾರಿಗಳಿಗೆ 1000.00 
2 | ಯಂತ್ರ ಅಥವಾ ವಿದ್ಯುಚ್ಛಕ್ತಿಯಿಂದ ದಿಮ್ಮಿ ಅಥವಾ ಮರ ಕುಯ್ಯುವುದು 1000.00 
3 | ಮರ (ಪ್ಲೇನಿಂಗ್‌) ನಯಗೊಳಿಸುವುದು (ಟರ್ನಿಂಗ್‌) ತಿರುಗಿಸುವುದು ಇತರೆ ಮರ ಕೆಲಸಗಳನ್ನು 500.00 
ವಿದ್ಯುಚ್ಛಕ್ತಿಯಿಂದ ಮಾಡುವುದು. 
4 | ಮದ್ಯದ ಅಂಗಡಿ, ಷರಾಬು ಅಂಗಡಿ ಸೇಂದಿ ಅಂಗಡಿ ಲಿಕ್ಕರ್‌ ಷಾಪ್‌ ನಡೆಸುವುದು. 1000.00 
5 ಹೋಟೆಲ್‌ಗಳು 1 ದರ್ಜೆ 500.00 
2 ದರ್ಜೆ 250.00 
3 ದರ್ಜೆ 200.00 
6 |ಟೇ ಸ್ಟಾಲ್‌, ಕಾಫೀ ಬಾರ್‌, ಮಿಲ್ಕ್‌ ಬಾರ್‌ ಮತ್ತು ಹಾಲು ಮಾರಾಟಗಾರರು 150.00 
7 ಸಿಹಿ ತಿಂಡಿ ಅಂಗಡಿ ಮತ್ತು ಕಾರ ತಿಂಡಿ ಅಂಗಡಿಗಳು 250.00 
8 | ಬ್ರೆಡ್‌ ತಯಾರಿಕೆ ಮತ್ತು ಮಾರಾಟ 200.00 
9 | ಐಸ್‌ ಕ್ಯಾಂಡಿ ಫ್ಯಾಕ್ಟರಿ, ಸೋಡ ಫ್ಯಾಕ್ಟರಿ ಮತ್ತು ಜ್ಯೂಸ್‌ ಅಂಗಡಿಗಳ ಮಾರಾಟಗಾರರು 150.00 
10 | ಹಾಲು ಬ್ರೆಡ್‌ ಮಾರಾಟ ಅಂಗಡಿ 150.00 
11 | ಮುದ್ರಾಣಾಲಯ (ಪ್ರಿಂಟಿಂಗ್‌ ಪ್ರೆಸ್‌ಗಳು) ವಿದ್ಯುತ್‌ಚ್ಛಕ್ತಿ ಸಹಾಯದಿಂದ 200.00 

















(೩೯೩) 

















































































































೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ಭಾಗ - ೬ 
1 2 3 
12 | ಲಿತೋ ಪ್ರೆಸ್‌ (ಹ್ಯಾಂಡ್‌ ಪ್ರೆಸ್‌ ವಿದ್ಯುಚ್ಛಕ್ತಿ ಇಲ್ಲದೆ) 100.00 
13 ಲಾಂಡ್ರಿ ವಿದ್ಯುಚ್ಛಕ್ತಿಯಿಂದ ಡ್ರೆಕ್ಸೀನರ್‌ 150.00 
14 | ಹೇರ್‌ ಡ್ರೆಸಿಂಗ್‌ ಸೆಲೂನ್‌ 200.00 
15 | ಲಾಂಡ್ರಿ ಸ್ವಸಹಾಯ 100.00 
16 | ರೇಷ್ಮೆ ಗೂಡಿನಿಂದ ನೂಲು ತೆಗೆಯುವುದು (ಕೈಚರಕ) 200.00 
17 | ರೇಷ್ಮೆಜೂರು ದಾಸ್ತಾನು ಮಾಡುವುದು ಹಾಗೂ ರೇಷ್ಮೆ ಅಕಳಿಗೂಡು ದಾಸ್ತಾನು ಮಾಡುವುದು 500.00 
18 | ಔಷಧಿ ಅಂಗಡಿಗಳು (ಮೆಡಿಕಲ್‌ ಸ್ಟೋರ್ಸ್‌) 500.00 
19 | ವಸತಿ ಗೃಹಗಳು 1ನೇ ದರ್ಜೆ 1000.00 
2ನೇ ದರ್ಜೆ 500.00 
20 | ವಿದ್ಯುತ್‌ಚ್ಛಕ್ತಿ ಸಹಾಯದಿಂದ ಫಿಲೇಚರ್‌ ನಡೆಸುವುದು, ರೇಷ್ಮೆ ಹುರುಮಿಷನ್‌, ವೈಡಿಂಗ್‌, 
ರೀಲಿಂಗ್‌ ಮತ್ತು ಇತರೆ ಕೈಗಾರಿಕೆಗಳು. 
1. 1 ಅಶ್ವಶಕ್ತಿಯಿಂದ 4 ಅಶ್ವಶಕ್ತಿವರೆಗೆ 500.00 
2 ತ 9 ಸ 750.00 
3; 10 - 24 ಸ 1000.00 
4. 25 ಕ 49 | 1500.00 
ನ ಸಗ್ರಿ ೫ 100 ಸ 2000.00 
6. 100 ಅಶ್ವಶಕ್ತಿಗಿಂತ ಹೆಚ್ಚಿನ ಅಶ್ವಶಕ್ತಿಯಿಂದ ನಡೆಯುವ ಉದ್ದಿಮೆಗಳ ಮೇಲೆ ಹೇಳಿರುವ 3000.00 
ಎಲ್ಲಾ ಉದ್ದಿಮೆಗಳಿಗೆ ನಮೂದಿಸಿರುವ ಲೈಸನ್ಸ್‌ ಶುಲ್ಕ 
21 | ಕಬ್ಬಿಣದ ಕುಲುಮೆ ಕೆಲಸ ಮಾಡುವವರು (ಕೈಯಿಂದ) 100.00 
22 | ಕಬ್ಬಿಣ ಮತ್ತು ಜಿಂಕ್‌ಷೀಟ್‌ಗಳಲ್ಲಿ ವಿದ್ಯುಚ್ಛಕ್ತಿಯಿಂದ ಮತ್ತು ಎಲೆಕ್ಟ್ರೋ ಪ್ಲೇಟಿಂಗ್‌ ಕೆಲಸ 150.00 
ವೆಲ್ಲಿಂಗ್‌ನಿಂದ ಗ್ರಿಲ್‌ ಮೇಕಿಂಗ್‌, ಕಟಿಂಗ್‌, ಗ್ರೆಂಡಿಂಗ್‌ » ಪಾಲಿಸಿಂಗ್‌ ಹಿಟಿಂಗ್‌ ಅಸೆಬ್ಲಿಂಗ್‌ 
ಪ್ರೆಸಿಂಗ್‌ ವಗೈರೆ. 
23 | ಕಾಪರ್‌ ಸ್ಟೀಲ್‌ (ತಾಮ್ರ, ಇತ್ತಾಳೆ ಇನ್ನಿತರ ಮೆಟಲ್‌ಗಳನ್ನು ಕೈಯಿಂದ ತಯಾರು ಮಾಡುವುದು) 150.00 
24 | ಎಲೆಕ್ಟಿಕಲ್‌ ವರ್ಕ್ಸ್‌ ರೀವೈಂಡಿಂಗ್‌ ಮತ್ತು ಇತರೆ ವಿದ್ಯುಚ್ಛಕ್ತಿ ಸಾಮಾಗ್ರಿಗಳ ರಿಪೇರಿ 150.00 
25 | ವಿದ್ಯುಚ್ಛಕ್ತಿ ಸಾಮಾಗ್ರಿಗಳನ್ನು ದಾಸ್ತಾನು ವಗೈರೆ 200.00 
26 | ರೇಡಿಯೋ, ಟಿ.ವಿ. ಟ್ರಾನ್ಸ್‌ ಸಿಸ್ಟರ್‌ ರಿಪೇರಿ ವಗೈರೆ 150.00 
27 | ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ನಡೆಸುವುದು 1000.00 
28 | ಫ್ಲೋರ್‌ಮಿಲ್‌ ಕಾಳು ಬೀಜ ಮೆಣಸಿನಕಾಯಿ, ಮಸಾಲೆ ವಗೈರೆ ಯಾಂತ್ರಿಕ ಸಹಾಯದಿಂದ 250.00 
ಅರೆಯುವುದು 
29 | ಆಟೋ ಮೊಬೈಲ್‌ ಸಾಮಾಗ್ರಿಗಳನ್ನು ದಾಸ್ತಾನು ಮತ್ತು ರಿಪೇರಿ 250.00 
30 | ಬಟ್ಟೆಗೆ ಬಣ್ಣ ಹಾಕುವುದು, ಚರ್ಮಕ್ಕೆ ಬಣ್ಣ ಹಾಕುವುದು ಮುದ್ರಿಸುವುದು 250.00 
31 | ಧಾನ್ಯ ಉರಿಯುವುದು ಅಂದರೆ ಪುರಿ ಬಟ್ಟಿ ಕಡ್ಲೆ ಕಾಯಿ ಬಟ್ಟಿ ವಗೈರೆ 250.00 
32 | ಧಾನ್ಯ ಉರಿಯುವುದು ಯಂತ್ರದ ಸಹಾಯದಿಂದ 500.00 
33 | ಲೋಹಗಳನ್ನು ಯರಕ ಹುಯ್ಯುಡ್‌ವುದು 500.00 
34 | ಚಿನ್ನ ಬೆಳ್ಳಿ ಕೆಲಸಗಾರರು (ಅಕ್ಕಸಾಲಿನ ಕೆಲಸ) 200.00 
35 | ಆಟೋಮೋಚಬೈಲ್ಸ್‌ ಸರ್ವಿಸಿಂಗ್‌ ರಿಪೇರಿ ವಗೈರೆ 250.00 
36 | ಗಾಜು ನಯಗೊಳಿಸುವುದು, ಕತ್ತರಿಸುವುದು ವಗೈರೆ 250.00 
37 | ಎಲ್ಲಾ ತರಹ ಶಿಲೆಗಳನ್ನು ಪಾಲಿಷ್‌ ಮಾಡುವುದು, ಕತ್ತರಿಸುವುದು, ನಯಗೊಳಿಸುವುದು 500.00 
38 | ಇಟ್ಟಿಗೆ ಹೆಂಚು ಮತ್ತು ಮಡಿಕೆ ಕೈಯಿಂದ ತಯಾರಿಕೆ 100.00 
39 | ಫೋಟೋ ಗ್ರಾಫಿ ಸ್ಟುಡಿಯೋ 250.00 
40 | ಇಟ್ಟಿಗೆ ಹೆಂಚು ಮತ್ತು ಮಡಿಕೆ ಯಂತ್ರದಿಂದ ಮಾಡುವುದು 1000.00 
41 | ಎಲ್ಲಾ ತರಹೆಯ ವಸ್ತುಗಳನ್ನು ತಯಾರಿಸುವ ಫ್ಯಾಕ್ಟರಿಗಳು ಕಾರ್ಪಾನೆ ಆಕ್ಟ್‌ನಂತೆ 2500.00 
42 | ಬೀಡಿ ಉದ್ದಿಮೆ ನಡೆಸುವುದು 250.00 
43 | ಚರ್ಮ ಮತ್ತು ಮೂಳೆ ದಾಸ್ತಾನು ಮಾಡುವುದು 250.00 
44 | ಮೇಣದ ಬತ್ತಿ, ಪೇಪರ್‌ ಕವರ್‌ ಸಾಬೂನು ವಗೈರೆ ಯಂತ್ರದಿಂದ ತಯಾರಿಕೆ 250.00 


































































































ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ೩೯೫ 
1 2 3 
45 | ರಾಸಾಯನಿಕಗಳ ಮಾರಾಟ ಮಾಡುವುದು (ಕ್ರಿಮಿ ನಾಶಕ ಸೋಂಕು ನಿವಾರಕಗಳು) 250.00 
46 | ಹತ್ತಿ, ಹತ್ತಿ ಕಸ ಗುಂಜು ನಾರು, ಹತ್ತಿ ನೂಲು, ರೇಷ್ಮೆ ನೂಲಿನ ಗುಂಜು (ಆರ್ಟ್‌ ಸಿಲ್ಕ್‌) 500.00 
47 | ಡಾಂಬರು ಕೊಬ್ಬು ಡೈನಾಮೆಂಟ್‌, ಬಾಣ ಬಿರುಸು ಕೋವಿ ಮದ್ದು 250.00 
48 | ಗ್ಯಾಸ್‌ ಶೇಖರಣೆ ಮತ್ತು ಮಾರಾಟ ವಗೈರೆ 500.00 
49 | ಸುಣ್ಣ ದಾಸ್ತಾನು ಮಾರಾಟ ವಗೈರೆ 100.00 
50 ಎಣ್ಣೆ ಗಿರಣಿಗಳು 1000.00 
51 | ಹಾಸಿಗೆ ದಿಂಬು ತಯಾರಿಸುವುದು 150.00 
52 | ಪ್ಲಾಸ್ಟಿಕ್‌ ಇಂಡಸ್ಟ್ರೀಸ್‌ ಯಂತ್ರದಿಂದ ಎಲ್ಲಾ ತರದ ಸಾಮಾನುಗಳನ್ನು ಮಾಡುವುದು ಕರಗಿಸುವುದು 1000.00 
ದಾಸ್ತಾನು ಮಾಡುವುದು. 
53 | ಮರದ ಪೀಠೋಪಕರಣಗಳನ್ನು ಅಥವಾ ಇತರೆ ಸಾಮಾನುಗಳನ್ನು ದಾಸ್ತಾನು ಮಾಡುವುದು 200.00 
54 | ದಿನಸಿ ಅಂಗಡಿ 1ನೇ ದರ್ಜೆ 200.00 
2ನೇ ದರ್ಜೆ 150.00 
55 | ಸ್ಪೆಷನರಿ 1ನೇ ದರ್ಜೆ 200.00 
2ನೇ ದರ್ಜೆ 150.00 
56 | ಗಿರವಿ ಅಂಗಡಿ 500.00 
57 | ಮಾಂಸ ವ್ಯಾಪಾರ ಕುರಿ 1000.00 
ಕೋಳಿ 750.00 
ಹಂದಿ 1000.00 
ಬೀಫ್‌ 1000.00 
ಮೀನು 200.00 
58 (ಇತರೆ 100.00 
ಭಾಗ - 2೩ 
59 | ಪರವಾನಿಗಿ ಫೀ 
1. ಚ.ಮೀ. 10.00 
2. ನಕ್ಷೆ ನಕಲು (ಒಂದು ಪ್ರತಿಗೆ) 20.00 
3. ನೆಲಬಾಡಿಗೆ 200.00 
60 | ಖಾತಾ ಬದಲಾವಣೆ (ಆಸ್ತಿ ಮಾಲಿಕನ ಹೆಸರಿಗೆ) 
1. ಆಸ್ತಿಯ ಮೌಲ್ಯದ ಶೇ. 0.2 ರಂತೆ (ಒಂದು ಲಕ್ಷಕ್ಕೆ) ರೂ.200 ರಂತೆ) 
2. ಇತರೆ 200.00 
61 | ಖಾತಾ ನಕಲು 50.00 
62 | ಎನ್‌.ಓ.ಸಿ. 200.00 
63 | ಮಹಜರ್‌ ಫೀ 200.00 
64 | ಇತರೆ ಹಿಂಬರಹ / ದೃಢೀಕರಣ ಪತ್ರಗಳು 100.00 
65 | ಜಾಹಿರಾತು 
1. ತಾತ್ಕಾಲಿಕ (ಒಂದು ತಿಂಗಳವರೆಗೆ) (ಚ.ಮೀ.ಗೆ) 10.00 
2. ಶಾಶ್ವತ (ಒಂದು ವರ್ಷಕ್ಕೆ) (ಚ.ಮೀ.ಗೆ) 100.00 
ಪಿ.ಡಿ. 2 ಪೌರ ಆಯುಕ್ತರು, ನಗರಸಭೆ, ರಾಮನಗರ. 


ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ತಿದ್ದುಪಡಿ ಅಧಿಸೂಚನೆ 
ನಂ: ಎಲ್‌ಎಕ್ಕೂ ಸಿಆರ್‌:26:2003-04, ದಿನಾಂಕ: 9ನೇ ಜೂನ್‌ 2004 


ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಕೊಟ್ಟೂರು-ಹರಿಹರ ರೈಲ್ವೆ ಬ್ರಾಡ್‌ಗೇಜ್‌ ನಿರ್ಮಾಣಕ್ಕೆ ಹರಪನಹಳ್ಳಿ ತಾಲ್ಲೂಕು, 
ಶಿರಗಾನಹಳ್ಳಿ ಗ್ರಾಮದ ಭೂಸ್ವಾಧೀನಕ್ಕೆ ಸಂಬಂಧಿಸಿದಂತೆ ಭೂಸ್ವಾಧೀನ ಕಾಯ್ದೆಯ ಕಲಂ 4(1) ಅಧಿಸೂಚನೆಯು ಕರ್ನಾಟಕ ರಾಜ್ಯಪತ್ರ 
ದಿನಾಂಕ: 25.03.2004 ರಲ್ಲಿ ಭಾಗ - 6 ರಲ್ಲಿ ಪುಟದ ಸಂಖ್ಯೆ 100 ರಿಂದ 106 ರವರೆಗಿನ ಪುಟದಲ್ಲಿ ಪ್ರಕಟಗೊಂಡಿರುತ್ತದೆ. 


೩೯೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ಭಾಗ - ೬ 





ಸದರಿ ಅಧಿಸೂಚನೆಯ ಕ್ರಮ ಸಂಖ್ಯೆ 37 ರಲ್ಲಿನ ನಮೂನೆ ಕಾಲಂ ನಂಬರ್‌ 4 ರಲ್ಲಿರುವ ಸರ್ವೆ ನಂಬರ್‌ 142:ಎ2 ಯನ್ನು 
ಸರ್ವೆ ನಂಬರ್‌ 141:ಎ2 ಎಂದು ತಿದ್ದುಪಡಿ ಮಾಡಲು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಲಾಗಿದೆ. 
































ಜಿಲ್ಲೆ: ದಾವಣಗೆರೆ ತಾಲ್ಲೂಕು: ಶಿರಗಾನಹಳ್ಳಿ ಹೋಬಳಿ: ತೆಲಗಿ ಗ್ರಾಮ: ಶಿರಗಾನಹಳ್ಳಿ 
ಕ್ರ. | ದಿನಾಂಕ: 25.3.2004 ರಂದು ಪ್ರಕಟಗೊಂಡ 4(1) ತಿದ್ದುಪಡಿ ಮಾಡಲಾಗಿರುವ ವಿವರ 
ಸಂ. ಅಧಿಸೂಚನೆಯಲ್ಲಿನ ವಿವರ 
ಕ್ರ.ಸಂ. ನಮೂನೆಯಲ್ಲಿನ ಕಲಂ ನಂ.4 ಕ್ರ.ಸಂ ನಮೂನೆ ಕಾಲಂ ನಂಬರ್‌ 4 ರಲ್ಲಿ ತಿದ್ದುಪಡಿ 
ರಲ್ಲಿನ ವಿವರ ಮಾಡಲಾದ ವಿವರ 
1 37 ಸರ್ವೆ ನಂಬರ್‌ 142/ಎ2 37 ಸರ್ವೆ ನಂಬರ್‌ 141/ಎ2 
ಪಿ.ಆರ್‌ . 169 ಜಿಲ್ಲಾಧಿಕಾರಿಗಳು, ದಾವಣಗೆರೆ ಜಿಲ್ಲೆ, ದಾವಣಗೆರೆ. 


ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, ರಾಷ್ಟ್ರೀಯ ಹೆದ್ದಾರಿಗಳು, 
ಕೆ.ಆರ್‌. ವೃತ್ತ, ಬೆಂಗಳೂರು-560001 
ಭೂಸ್ವಾಧೀನ ಅಧಿನಿಯಮ 1894 ಕಲಂ 16(2) ರನ್ವಯ 
ಅಧಿಸೂಚನೆ ನಂ: ಎಲ್‌ಎಕ್ಕೂ:ಬಿಎಲ್‌ಆರ್‌:1:1995-96, ದಿನಾಂಕ: 16ನೇ ಜೂನ್‌ 2004 
ಭೂಸ್ವಾಧೀನ ಅಧಿನಿಯಮ 1894 ಸೆಕ್ಟನ್‌ 16(2) ರನ್ವಯ ಪ್ರಕರಣ ಸಂಖ್ಯೆ: ಎಲ್‌ಎಕ್ಕೂ:ಬಿಎಲ್‌ಆರ್‌:1:95-96, ರಾಜ್ಯ 

ಸರ್ಕಾರದ ಅಧಿನಿಯಮ 17:1961 ರಲ್ಲಿ ತಿದ್ದುಪಡಿಯಾದಂತೆ ಭೂಸ್ವಾಧೀನ ಅಧಿನಿಯಮ 1894 ರನ್ವಯ ಪ್ರಕರಣ 16ರ ಉಪ ಪ್ರಕರಣ 
(2)ರ ಮೇರೆಗೆ ಈ ಮುಂದಿನ ಅನುಸೂಚಿಯಲ್ಲಿ ನಮೂದಿಸಿರುವ ಜಮೀನುಗಳನ್ನು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ರಾಷ್ಟ್ರೀಯ 
ಹೆದ್ದಾರಿ-7ರ ರಸ್ತೆ ವಿಸ್ತರಣೆಗಾಗಿ ಹೆಚ್ಚುವರಿಯಾಗಿ ಭೂಸ್ವಾಧೀನಪಡಿಸಿಕೊಳ್ಳಲಾಗಿದೆ ಎಂದು ಸಾರ್ವಜನಿಕ ಹಾಗೂ ಸಂಬಂಧಿಸಿದವರ 
ತಿಳುವಳಿಕೆಗಾಗಿ ಈ ಅಧಿಸೂಚನೆ ನೀಡುವುದರ ಮೂಲಕ ತಿಳಿಸಿದೆ. 

































































ಅನುಸೂಚಿ 
ಜಿಲ್ಲೆ: ಬೆಂಗಳೂರು ತಾಲ್ಲೂಕು: ಬೆಂಗಳೂರು ದಕ್ಷಿಣ ಹೋಬಳಿ: ಬೇಗೂರು ಗ್ರಾಮ: ಮಡಿವಾಳ 
ಕ್ರಮ ಖಾತೆದಾರರ ಹೆಸರು ಸರ್ವೆ ನಂ. | ವಿಸ್ತೀರ್ಣ ವಿಸ್ತೀರ್ಣ ಜಮೀನನ್ನು ಸ್ವಾಧೀನ 
ಸಂಖ್ಯೆ ತರಹೆ ಪಡಿಸಿಕೊಂಡಿರುವ ದಿನಾಂಕ 
1) | ಮೆಹಬೂಬ್‌ ಷರೀಫ್‌ 19:1 ಎನ್‌ಎಕೆ 4356 ಚ.ಅ. 29.7.1995 
ರಸೂಲ್‌ ಷರೀಫ್‌ 19:1 ಎ 2178 ಚ.ಅ. ಎಕ 
ಇದಾಯುತ್ತಲ್ಲಾ 
ಷರೀಫ್‌ ಬಿನ್‌ ಲೇ. ಉಸಾವ್‌ ಷರೀಫ್‌ 19:1 ಎ 2178 ಚ.ಅ. ಎಕ 
2 | ಇದಾಯುತ್ತಾ ಷರೀಫ್‌ 19:3 ಖುಷ್ಕಿ 0-02 ಸ 
3) | ಮೆಹಬೂಬ್‌ ಷರೀಫ್‌ 19:4 ಎ 0-01 ಎಕ 
ಬಿನ್‌ ಫಕೃದ್ದೀನ್‌ ಷರೀಫ್‌ 
4) | ಎಂ.ಆರ್‌. ಷರೀಫ್‌ 19:5 ಎನ್‌ಎಕೆ 565 ಚ.ಅ. -- 
5) | ಶ್ರೀಮತಿ ಅಲಂಕಾರಮ್ಮ 20:2 ಎನ್‌ಎಕೆ 7623 ಚ.ಅ. -- 
6) | ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ 20:3 ತರಿ 7623 ಚ.ಅ. ಎಕ 
7 ಎ 20:4 ತರಿ 9801 ಚ.ಅ. -- 
0-02 ಪಿ.ಕೆ.) 
8) ಎ 20:5 ತರಿ 0-02 -- 
(2178 ಚೆ.ಅ.) 
9) ಎ 21:4 ತರಿ 0-08 -- 
(8712 ಚೆ.ಅ.) 
10) ಎ 9155 ತರಿ 0-01 -- 
(1089 ಚ.ಅ.) 
11) ಎ 21:6 ತರಿ 0-07 -- 
12) ಎ 28:1 ತರಿ 0-7 14 ಎ 
28:2 ತರಿ (7895.25 ಚ.ಅ.) 
ಪಿ.ಆರ್‌ . 171 ವಿಶೇಷ ಭೂಸ್ವಾಧೀನಾಧಿಕಾರಿ ಹಾಗೂ ಎಸ್ಟೇಟ್‌ ಅಧಿಕಾರಿಗಳು, 


ರಾಷ್ಟ್ರೀಯ ಹೆದ್ದಾರಿ, ಬೆಂಗಳೂರು. 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ೩೯೭ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ತುಮಕೂರು ಜಿಲ್ಲೆ, ತುಮಕೂರು 
ಭೂಸ್ವಾಧೀನ ಅಧಿನಿಯಮದ 4(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಎಲ್‌ಎಕ್ಕೂ:ಎಸ್‌ಆರ್‌:33/2004-05, ದಿನಾಂಕ: 28ನೇ ಮೇ 2004 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ 110/11 ಕೆ.ವಿ. ಉಪಸ್ಥಾವರ ನಿರ್ಮಿಸಲು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮಕ್ಕೆ 
ಅಗತ್ಯವಾಗಿದೆಯೆಂದು ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ, ತುಮಕೂರು, ಇವರಿಗೆ ಕಂಡುಬಂದಿರುವುದರಿಂದ ಕರ್ನಾಟಕ ಕಾಯಿದೆ 33:1991ರ ಅನ್ವಯ ತಿದ್ದುಪಡಿಯಾದ ಕೇಂದ್ರ ಅಧಿನಿಯಮ 1894ರ 4ನೇ 
ಪ್ರಕರಣದ (1ನೇ ಉಪಪ್ರಕರಣದ ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಆ ಬಗ್ಗೆ ಈ ಮೂಲಕ ನೋಟೀಸ್‌ಗಳನ್ನು ಕೊಡಲಾಗಿದೆ. ಹಾಗೂ ಜಿಲ್ಲಾಧಿಕಾರಿಗಳು, ತುಮಕೂರುರವರು ಅಧಿನಿಯಮದ 
4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಹಾಗೂ ಅವರ ಸಿಬ್ಬಂದಿ ಮತ್ತು ಕೆಲಸಗಾರರಿಗೆ ಈ ಮೂಲಕ 
ನೇಮಕ ಅಧಿಕಾರ ನೀಡಿರುತ್ತಾರೆ. 

ಸದರಿ ಅಧಿನಿಯಮದ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರುರವರು ಅಧಿನಿಯಮದ 5ಎ ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು 
ನಿರ್ವಹಿಸಲು ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರನ್ನು ನೇಮಕ ಮಾಡಿರುತ್ತಾರೆ. 

ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿದ ಯಾವನೇ ವ್ಯಕ್ತಿಯು ತನ್ನ ಆಕ್ಷೇಪಣೆಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ ತಾರೀಖಿನಿಂದ 30 ದಿನಗಳ ಒಳಗಾಗಿ ಅಥವಾ 
ಅದಕ್ಕೆ ಮುಂಚೆ ಕರ್ನಾಟಕ ಕಾಯಿದೆ 33:1991 ರನ್ವಯ ತಿದ್ದುಪಡಿಯಾದ ಭೂ ಆರ್ಜನೆ ಕೇಂದ್ರ ಅಧಿನಿಯಮ 1894ರ 3(ಸಿ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸಲು 
ನೇಮಕವಾದ ಉಪವಿಭಾಗಾಧಿಕಾರಿಗಳು, ತುಮಕೂರು ಉಪವಿಭಾಗ, ತುಮಕೂರು ಇವರಿಗೆ ಲಿಖಿತವಾಗಿ ಸಲ್ಲಿಸಬಹುದು. 

ಭೂ ಆರ್ಜನೆ ಉದ್ದೇಶಕ್ಕಾಗಿ ಘೋಷಿತ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವನೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟು ಮಾಡಬಾರದೆಂದು ಪ್ರಕಟಿತ ಭೂಮಿಗಳಲ್ಲಿ 
ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರ ಅನುಮತಿಯಿಲ್ಲದೆ ಮಾರಾಟ, 
ಗುತ್ತಿಗೆ, ಅಡಮಾನ ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಪ್ರಕಟಿತ ಭೂಮಿಗಳ ವಿಲೇಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ 
ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಭೂಆರ್ಜನೆ ಅಧಿನಿಯಮದ (7ನೇ ಖಂಡದ) 2ನೇ ಪ್ರಕರಣದ 
ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಉಪವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು ತುಮಕೂರು ಉಪವಿಭಾಗ ತುಮಕೂರು ಇವರ ಕಛೇರಿಯಲ್ಲಿ ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಗುಬ್ಬಿ ಹೋಬಳಿ: ನಿಟ್ಟೂರು ಗ್ರಾಮ: ಉದ್ದೆಹೊಸಕೆರೆ 
ಕ್ರಮ ಖಾತೆದಾರರ ಅನುಭವ- ಸರ್ವೆ ತರಹೆ ಚಕ್ಕುಬಂದಿ ಭೂಸ್ವಾಧೀನ ಆಕಾರ 
ಸಂಖ್ಯೆ ಹೆಸರು ದಾರರ ಹೆಸರು ನಂ. ಪೂರ್ವ ಪಶಿಮ ಉತರ ದಕಿಣ ವಿಸೀರ್ಣ ರೂ-ಪೆ 
ಸ್ಥ” ಗ) ವ್‌ fr) ಬ 
1 2 3 4 5 6 7 8 9 10 11 
1 ಹುಚಮ್ಮ ಕೋಂ ಹುಚಮ 11 ಖುಷ್ಕಿ | ನಿಟ್ಟೂರು-ಚೇಳೂರು ರಸ್ತೆ | ಸ.ನಂ.11 ರಲ್ಲಿ ಸಿದ್ದಲಿಂಗಪ್ಪ ರವರ ಸೆ.ನಂ.11ರ ಸಿದರಾಮಣ ಎ-ಗುಂ. ರೂ-ಪೆ 
ಜ ಈ ಜ್‌ ಲ fr) ನಾ ದಿ (9) ಎ ಣ ಲ 
ಮುದ್ದಯ್ಯ (ಮೈಸೂರು-ಬಳ್ಳಾರಿ ರಸ್ತೆ | ಮಕ್ಕಳ ಜಮೀನು ಮತ್ತು ಉಳಿಕೆ ಉಳಿಕೆ ರವರ 1-23 2-00 
ಜಮೀನು ಜಮೀನು ಜಮೀನು 
ಪಿ.ಆರ್‌. 157 ಜಿಲ್ಲಾಧಿಕಾರಿಗಳು, ತುಮಕೂರು ಜಿಲ್ಲೆ ತುಮಕೂರು. 





೩೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ಭಾಗ - ೬ 





ಜಿಲ್ಲಾಧಿಕಾರಿಗಳವರ ಕಾರ್ಯಾಲಯ, ಬೆಂಗಳೂರು ಜಿಲ್ಲೆ, ಬೆಂಗಳೂರು 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಅಧಿಸೂಚನೆ 
ಸಂಖ್ಯೆ: ಎಲ್‌ಎಕ್ಯೂ:ಎಸ್‌ಆರ್‌/1/2004-2005, ದಿನಾಂಕ: 8ನೇ ಜೂನ್‌ 2004 

ಈ ಮುಂದಿನ ಅನುಸೂಚಿಯಲ್ಲೆ ಸೂಚಿಸಿರುವ ಜಮೀನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.66 ಮಡಿವಾಳ ಮಾರುತಿನಗರ, ಶ್ರೀನಿವಾಸ 
ದೇವಸ್ಥಾನ ರಸ್ತೆ 6 ಮತ್ತು 7ನೇ ಅಡ್ಡರಸ್ತೆ ಸ್ವತ್ತಿನ ಸಂಖ್ಯೆ: 33:33 ರಲ್ಲಿರುವ 720 ಚದರಡಿ ಜಾಗವನ್ನು ರಸ್ತೆಗೆ ಬೇಕಾಗಬಹುದೆಂದು ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ ಬೆಂಗಳೂರು ಇವರಿಗೆ 
ಕಂಡುಬಂದಿರುವ ಮೇರೆಗೆ. 

1991ನೇ ಸಾಲಿನ ಕರ್ನಾಟಕ ಭೂ ಸ್ವಾಧೀನ ಅಧಿನಿಯಮ 33 ರಲ್ಲಿ ತಿದ್ದುಪಡಿಯಾದ ಭೂ ಸ್ವಾಧೀನ ಅಧಿನಿಯಮ ಸಂಖ್ಯೆ: 1894ನೇ ಇಸವಿಯಲ್ಲಿ ಭೂ ಸ್ವಾಧೀನ ಅಧಿನಿಯಮ ಮತ್ತು 1894ನೇ 
ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ನೇ ಪ್ರಕರಣದಿಂದ ವಿಹಿತವಾದ ಅಧಿಕಾರಗಳನ್ನು ಉಪಯೋಗಿಸಲು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ 
ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು ಇವರಿಗೆ ಮತ್ತು ಇವರ ಸಿಬ್ಬಂದಿವರ್ಗದವರಿಗೆ ಈ ಮೂಲಕ ಪ್ರಾಧಿಕಾರ ನೀಡಲಾಗಿದೆ. 

ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ಅಧಿನಿಯಮ 4(1)ರ ಪ್ರಕಾರ ತಿಳಿಯಪಡಿಸುವುದೇನೆಂದರೆ, ಸದರಿ ಜಮೀನಿನಲ್ಲಿ ಆಸಕ್ತಿಯುಳ್ಳ ಯಾವೊಬ್ಬ ವ್ಯಕ್ತಿಯು ಈ ಬಗ್ಗೆ ಆಕ್ಷೇಪಣೆಗಳನ್ನು ಮಾಡುವುದಿದ್ದರೆ 
ಅಂತಹ ಆಕ್ಷೇಪಣೆಗಳನ್ನು ಈ ಅಧಿಸೂಚನೆಯು ಪ್ರಕಟಣೆಯಾದ ದಿನಾಂಕದಿಂದ (30) ದಿನದೊಳಗಾಗಿ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17 ರಲ್ಲಿ ತಿದ್ದುಪಡಿಯಾದ 1894ನೇ ಸಾಲಿನ ಭೂ ಸಂಗ್ರಹಣ 
ಅಧಿನಿಯಮ (ಸಿ) ಭೂ ಸ್ವಾಧೀನ ಕಾಯ್ದೆ 1894ನೇ ಇಸವಿಯಲ್ಲಿ ತಿದ್ದುಪಡಿಯಾದ ಭೂಸ್ವಾಧೀನ ಅಧಿನಿಯಮ ಪ್ರಕರಣದ ಮೇರೆಗೆ ವಿಶೇಷ ಜಿಲ್ಲಾಧಿಕಾರಿಯವರ ಪ್ರಶಾಸನ ಕಾರ್ಯಗಳನ್ನು ನಿರ್ವಹಿಸಲು ನೇಮಕ 
ಮಾಡಲಾದ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1, ಇವರಿಗೆ ಸಲ್ಲಿಸತಕ್ಕದ್ದು. ಸದರಿ ಜಮೀನುಗಳ ಅಧಿಕೃತ ಭೂಸ್ವಾಧೀನಕ್ಕಾಗಿ 
ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಿಣಿದಾರ ಅಥವಾ ಬೇರೆ ವ್ಯಕ್ತಿಗಳಿಗೆ ಅಡಚಣೆಯನ್ನುಂಟು ಮಾಡುವುದಾಗಲೀ ಅಥವಾ ಅತಿಕ್ರಮಿಸುವುದಾಗಲೀ ಮಾಡಬಾರದೆಂದು ಸದರಿ ಜಮೀನುಗಳಲ್ಲಿ ಆಸಕ್ತಿಯುಳ್ಳವರಿಗೆಲ್ಲಾ 
ಈ ಮೂಲಕ ಎಚ್ಚರಿಕೆ ಕೊಡಲಾಗಿದೆ. ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾರಾಟ, ಗುತ್ತಿಗೆ, ಅಡಮಾನ, ಹಸ್ತಾಂತರ ವಿನಿಮಯ ಅಥವಾ ಇನ್ನಾವುದೇ ರೀತಿಯ ಒಪ್ಪಂದವನ್ನು ಅಥವಾ ಯಾವೊಂದು 
ಅಭಿವೃದ್ಧಿಗಳನ್ನು ಈ ಅಧಿಸೂಚನೆಯು ಪ್ರಕಟವಾದ ನಂತರ ವಿಶೇಷ ಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು ಇವರ ಮಂಜೂರಾತಿಯನ್ನು ಪಡೆಯದೇ ಮಾಡಿದ ಪಕ್ಷದಲ್ಲಿ ಅಂತಿಮವಾಗಿ ಅಧಿಕೃತ 
ಸಂಗ್ರಹಣೆ ಮಾಡಲಾಗುವ ಸದರಿ ಜಮೀನಿನ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಿಸುವ ಅಧಿಕಾರಿಯಿಂದ ಸದರಿ ಅಧಿನಿಯಮ 24ನೇ ಪ್ರಕರಣದ 7ನೇ ಖಂಡದ ಮೇರೆಗೆ ಉಪೇಕ್ಷಿಸಲಾಗುವುದು. 

ಸದರಿ ಜಮೀನಿನ ಒಂದು ನಕ್ಷೆಯನ್ನು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ವಿಶ್ವೇಶ್ವರಯ್ಯ ಕೇಂದ್ರ, ಪೋಡಿಯಂ ಬ್ಲಾಕ್‌, 3ನೇ ಮಹಡಿ, ಬೆಂಗಳೂರು-1 ಇವರ ಕಾರ್ಯಾಲಯದಲ್ಲಿ ಪರಿಶೀಲನೆಗಾಗಿ 
ಇಡಲಾಗಿದೆ. 


















































ಅನುಸೂಚಿ 
ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್‌ ನಂ.66 ಮಡಿವಾಳ ಮಾರುತಿನಗರ ಶ್ರೀನಿವಾಸ ದೇವಸ್ಥಾನ ರಸ್ತೆ 6 ಮತ್ತು 7ನೇ ಅಡ್ಡ ರಸ್ತೆ ಸ್ವತ್ತಿನ ನಂ.33:33 ಇದು ರಸೆಗಾಗಿ. 

ಕ್ರಮ ಚಕ್ಕುಬಂದಿ ಭೂಸ್ಲಾಧೀನಕ್ಕೆ ಬೇಕಾದ 

ವ ಖಾತೆದಾರರ ಹೆಸರು | ಅನುಭವದಾರರ ಹೆಸರು | ಆಸಿನಂ. | ತರಹೆ ಹ ನೂಸ್ನಾಧೀನತ್ಕಿ 

ಸಂಖ್ಯೆ > ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

1) | ಕೆ.ಎಂ. ಲಕ್ಷ ಯ್ಕರೆಡ್ಡಿ ಕೆ.ಎಂ. ಲಕ್ಷ ಯ್ಕರೆಡ್ಡಿ 3333 ನ ಸ್ವತ್ತಿನ ಸ್ವತ್ತಿನ ಶ್ರೀನಿವಾಸ 7ನೇ ಅಡ್ಡರಸ್ತೆ | 720 ಚದರ ಅಡಿ ಒಂದಕ್ಕೆ 300-00 ರೂ. 
ಸಂಖ್ಯೆ 32 | ಸಂಖ್ಯೆ 33 ದೇವಸ್ಥಾನದ ರಸ್ತೆ 
ಪಿ.ಆರ್‌. 167 ವಿಶೇಷಜಿಲ್ಲಾಧಿಕಾರಿಗಳು, ಬೆಂಗಳೂರು ಜಿಲ್ಲೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆ ಕಲಂ 4(1)ರ ಪ್ರಕರಣದ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ: ಆರ್‌(3)ಎಲ್‌ಎಕ್ಕೂ:ಎಸ್‌ಆರ್‌:1/2004-05, ದಿನಾಂಕ: 19ನೇ ಜೂನ್‌ 2004 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿವಮೊಗ್ಗ ನಗರದ ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪನೆಗೆ ಅಗತ್ಯವಾಗಿದೆಯೆಂದು ಕರ್ನಾಟಕ 
ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ, 


ಭಾಗ - ೬ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಜುಲೈ ೧, ೨೦೦೪ ೩೯೯ 





ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಆರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ) 4ನೇ ಪ್ರಕರಣದ (1ನೇ ಉಪಪ್ರಕರಣದ ಉಪಬಂಧಗಳ 
ಅನುಸಾರವಾಗಿ ಅದಕ್ಕೆ ಸಂಬಂಧಪಟ್ಟ ಎಲ್ಲರಿಗೂ ಈ ಬಗ್ಗೆ ಈ ಮೂಲಕ ನೋಟೀಸು ಕೊಡಲಾಗಿದೆ. ಹಾಗೂ ಕರ್ನಾಟಕ ಸರ್ಕಾರವು ಈ ಅಧಿನಿಯಮದ 4(2)ನೇ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಲು ಉಪ ವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿ, ಶಿವಮೊಗ್ಗ ಮತ್ತು ಅವರ ಸಿಬ್ಬಂದಿ ಹಾಗೂ ಕೆಲಸಗಾರರಿಗೆ ಈ ಮೂಲಕ ಅಧಿಕಾರ ನೀಡಿರುತ್ತದೆ. 

ಸದರಿ ಆರ್ಜನೆ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿತರಾದ ಯಾವುದೇ ಮೋಜಣಿದಾರ ಅಥವಾ ಇತರೆ ವ್ಯಕ್ತಿಗಳಿಗೆ ಅಡ್ಡಿಯನ್ನುಂಟುಮಾಡಬಾರದೆಂದು ಅಥವಾ ಅವರ ಕಾರ್ಯಗಳಲ್ಲಿ 
ಹಸ್ತಕ್ಷೇಪ ಮಾಡಬಾರದೆಂದೂ ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ ನಂತರ ಶಿವಮೊಗ್ಗ 
ಜಿಲ್ಲಾಧಿಕಾರಿಯ ಅನುಮತಿ ಇಲ್ಲದೆ ಮಾರಾಟ, ಗುತ್ತಿಗೆ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಜಮೀನುಗಳ ವಿಲೇವಾರಿಗಾಗಿ ಮಾಡಿಕೊಂಡ ಯಾವುದೇ ಕರಾರುಗಳನ್ನು 
ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಆರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳಿಗೆ ಪರಿಹಾರಕ್ಕಾಗಿ ನಿರ್ಧರಣೆ ಮಾಡುವ ಅಧಿಕಾರಿಯು ಸದರಿ 
ಅಧಿನಿಯಮದ 24ನೇ ಪ್ರಕರಣದ (ಏಳನೇ ಖಂಡದ) ಉಪ ಪ್ರಕರಣದ ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಸದರಿ ಭೂಮಿಯ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಛೇರಿಯಲ್ಲಿ ಇಡಲಾಗಿದೆ. 









































ಅನುಸೂಚಿ 
ಜಿಲ್ಲೆ; ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ-1 ಗ್ರಾಮ: ಶಿವಮೊಗ್ಗ 
ಕ್ರಮ ಖಾತೆದಾರರ ಹೆಸರು ಅನುಭವ- | ಸರ್ವೆ ತರಹೆ ಚಕ್ಕುಬಂದಿ ಅಗತ್ಯ ವಿರುವ ಜಮೀನಿನ ವಿವರ 
ಸಂಖ್ಯೆ ದಾರರ ನಂ. ಪೂರ್ವ ಸ.ನಂ. | ಪಶ್ಚಿಮ ಸ.ನಂ. | ಉತ್ತರ ಸ.ನಂ. | ದಕ್ಷಿಣ ಸ.ನಂ. ವಿಸ್ತೀರ್ಣ ಆಕಾರ 
ಹೆಸರು ಎ.ಗುಂ. ರೂ. ಪೈ. 
1 2 3 4 5 6 7 8 9 10 11 
1 ಸಿ.ಜಿ. ಶ್ರೀಧರ ಬಿನ್‌ ಗುಂಡಪ್ಪ ಸ್ವಂತ 2171 ತರಿ 271ರ ಉಳಿಕೆ | ಮುಳ್ಳುಕೆರೆ ಗಡಿ | ಮುಳ್ಳುಕೆರೆ ಗಡಿ | ಬಂಡಿ ದಾರಿ 0-24 2-00 
ಬಿ. ರಾಮಚಂದ್ರರಾವ್‌ ಬಿನ್‌ ಬಸಪ್ಪ ಜಮೀನು 
ಬಸಪ್ಪ ಗೌಡ ಬಿನ್‌ ಮುರುಡಪ್ಪ ಗೌಡ 
ಆರ್‌. ಇಂದಿರೇಶ್‌ ಬಿನ್‌ 
ರಾಮಚಂದ್ರರಾವ್‌ ಜಂಟಿ 
2 | ಆರ್‌. ಇಂದಿರೇಶ್‌ ಸ್ವಂತ 28ಪಿ ತರಿ ಹಳ್ಳ 271ರ ಉಳಿಕೆ | ಮುಳ್ಳುಕೆರೆ ಗಡಿ | 28ರ ಉಳಿಕೆ 1-08 6-00 
ಬಿನ್‌ ರಾಮಚಂದ್ರರಾವ್‌ ಜಮೀನು ಜಮೀನು 
ಒಟ್ಟು 1-32 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕಸಬಾ-2 ಗ್ರಾಮ: ತೆವರಚಟ್ಟಹಳ್ಳಿ 
1 ಚನ್ನಬಸಪ್ಪ ಬಿನ್‌ ಅರಿಯಪ್ಪ ಸ್ವಂತ 32/1 ಖುಷ್ಕಿ 32/2 ಹಳ್ಳ 33 ತುಂಗಾ ನದಿ 3-39 3-94 
2 ರುದ್ರಪ್ಪ ಬಿನ್‌ ಉಜ್ಜಪ್ಪ ಸ್ವಂತ 32/2 ಖುಷ್ಮಿ 31 321 33 ತುಂಗಾ ನದಿ 2-07 2-16 
3 ಮಹೇಶ್ವರಪ್ಪ ಬಿನ್‌ ಪುಟ್ಟಪ್ಪ ಸ್ವಂತ 33/12 ಖುಷ್ಕಿ, ತರಿ 33/2 ಹಳ್ಳ 34 32 1-241/2 2-10 
4 | ಕಮಲಮ್ಮಕೋಂ ಕರಿಬಸಪ್ಪ ಕಮಲಮ್ಮ | 33/1ಪ1 | ಖುಷ್ಕಿ ತರಿ 33/2 ಹಳ್ಳ 34 32 1-241/2 2-10 
ಮಲ್ಲಿಕಾರ್ಜುನ 
ಬಿನ್‌ ಕರಿ ಬಸಪ್ಪ ಜಂಟಿ 









































೪೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜುಲೈ ೧, ೨೦೦೪ ಭಾಗ - ೬ 
























































1 2 3 4 5 6 7 8 9 10 11 

5 ವೈ.ಎಂ. ಬಸವರಾಜಪ್ಪ ಸ್ವಂತ 33/2 ಖುಷ್ಕಿ, ತರಿ 33/3 33/1 34 32 2-00 2-50 
ಬಿನ್‌ ಮಲ್ಲಪ್ಪ 

6 ಎಸ್‌.ಹೆಚ್‌. ಮಲ್ಲೇಶಪ್ಪ ಸ್ವಂತ 33/3 ತರಿ 33/4 33/2 34 31 1-35 3-96 
ಬಿನ್‌ ಹಾಲಪ್ಪ 

7 ಎಂ. ಈಶ್ವರಪ್ಪ ಬಿನ್‌ ಸಿದ್ದಪ್ಪ ಸ್ವಂತ 33/4 ತರಿ 29 33/3 34 29 1-29 3-64 

8 | ಈಶ್ವರಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 341ಪಿ | ಖುಷ್ತಿ ತರಿ 34/2 ಹಳ್ಳ 35,36 33 1-34 3-60 

9 | ಮಲ್ಪಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ | 341ಪಿ1 | ಖುಷ್ಕಿ ತರಿ 28 ಹಳ್ಳ 35, 36 33 1-35 3-70 

10 | ಸಿ. ಜಯಪ್ಪ ಬಿನ್‌ ಚನ್ನಬಸಪ್ಪ ಸ್ವಂತ 342 | ಖುಷ್ಕಿ ತರಿ 28 34/1 2 33 3-30 7-29 

11 ಗೋವಿಂದಸ್ವಾಮಿ ಬಿನ್‌ ದೊರೆಸ್ವಾಮಿ ಸ್ವಂತ 35/12 ತರಿ 35/2 35/121 34 35 3-00 6-33 

12 ಹೆಚ್‌.ಕೆ. ವಿಶ್ವನಾಥ ಸ್ವಂತ 35/121 ತರಿ 35/12 36 35/2 34 2-18 5-30 
ಬಿನ್‌ ಹೆಚ್‌.ಬಿ. ಕರಿಬಸಪ್ಪ 

13 ಸುಬ್ರಮಣಿ ಬಿನ್‌ ವೆಳ್ಳಿ ನಾಯರ್‌ ಸ್ವಂತ 35/122 ತರಿ 35/12 36 35/2 34 1-00 2-11 

14 ವಿ. ಮಂಜಪ್ಪ ಯಾನೆ ಮಂಜುನಾಥ ಸ್ವಂತ 35/123 ತರಿ 28 36 35/2 34 2-00 4-22 
ಬಿನ್‌ ವೆಳ್ಳಿ ನಾಯರ್‌ 

15 | ಹೆಚ್‌.ಬಿ. ಕರಿಬಸಪ್ಪ ಬಿನ್‌ ಬಸಪ್ಪ ಸ್ಪಂತ | 3514 ತರಿ 28 36 35/2 34 2-00 4-22 

16 ಷಣ್ಮುಗಂ ಬಿನ್‌ ಪರಶುರಾಮ ಸ್ವಂತ 35/2 ತರಿ 28 36 39 35/1 1-00 2-11 

17 ನಂಜುಂಡಪ್ಪ ಸ್ವಂತ 36/8 ತರಿ 35 ಹಳ್ಳ 39 34 2-12 2-74 
ಬಿನ್‌ ಸಿ.ಪಿ. ಪರಮೇಶ್ವರಯ್ಯ 

18 ಮಲ್ಲೇಶಪ್ಪ ಸಂತ 36ಪಿ3 ತರಿ 35 ಹಳ್ಳ 39 34 2-12 2-74 
ಬಿನ್‌ ಸಿ.ಪಿ. ಪರಮೇಶ್ವರಯ್ಯ 

ಒಟ್ಟು| 38-19 






































ಗೋಷ್ಟಾರೆ: ಶಿವಮೊಗ್ಗ ಗ್ರಾಮ : 01-32 
ತೆವರಚಟ್ನಹಳ್ಳಿ ಗ್ರಾಮ : 38-19 


ಒಟ್ಟು : 40-11 (ಒಟ್ಟು ನಲವತ್ತು ಎಕರೆ ಹನ್ನೊಂದು ಗುಂಟೆ ಮಾತ್ರ) 


ಪಿ.ಆರ್‌. 170 ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ. 


